ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 147 
ಸದಸ್ಯರ ಹೆಸರು H ಡಾ ತೇಜಸ್ಸಿನಿ ಗೌಡ 
. (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-12-2018 
ಉತ್ತರಿಸುವ ಸಚಿವರು ; ಮಾನ್ಯ ಮುಖ್ಯಮಂತ್ರಿಗಳು 
ಕ್ರಸಂ ಪಕ್ನಿ - ಉತ್ತರ 
ಅ) | ರಾಜ್ಯದಲ್ಲಿರುವ" ಸರ್ಕರಿ `ಪ್ರಾಢರ್‌| ಹಾದು `ಪಂತಗಕ್ಸಇಕ್ಸರಾಗಾ ] 


ಮತ್ತು ಪ್ರೌಢ ಶಾಲೆಗಳಿಗೆ ಉನ್ನತ 
ಗುಣಮಟ್ಟದ ಕಟ್ಟಡ ಹಾಗೂ ಕಂಪ್ಯೂಟರ್‌ 


ನಂತಹ ಆಧುನಿಕತೆ ಕಲಿಕಾ 
ಸವಲತ್ತುಗಳನ್ನು ಕಲ್ಪಿಸಲಾಗಿದೆಯೇ; 
ಈ ಹಾಗಿದ್ದಲ್ಲಿ ಎಷ್ಟು ಕಗ ರಾಷ್ಟೀಯ ಮಾಧ್ಯಮ ವಾ! 


ಒದಗಿಸಲಾಗಿದೆ; ಎಷ್ಟು ಶಾಲೆಗಳಲ್ಲಿ | ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 74 ಆದರ್ಶ 
ಕೊರತೆಯಿದೆ; (ಜಿಲ್ಲಾವಾರು ಮಾಹಿತಿ | ವಿದ್ಯಾಲಯಗಳು, 254 ಉನ್ನತೀಕರಣ, 1626 ಬಲವರ್ಧನೆ 
ನೀಡುವುದು) -: ಯೋಜನೆಗಳಡಿ ಒಟ್ಟಾರೆ 1954 ಸರ್ಕಾರಿ ಪೌಢಶಾಲಾ ಕಟ್ಟಡ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 

(ಜಿಲ್ಲಾವಾರು ಮಾಹಿತಿ ಅನುಬಂಧ-01 ರಲ್ಲಿ ಒದಗಿಸಿದೆ) 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 4601 
ಶಾಲೆಗಳನ್ನು ಇದುವರೆಗೆ ಕಂಪ್ಯೂಟರ್‌ ಸಹಾಯಿತ ಕಲಿಕೆ | 
ಕಾರ್ಯಕ್ರಮದ ವ್ಯಾಪ್ತಿಗೆ ತರಲಾಗಿದೆ. ಇದು ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆಗಳ ಶೇ.20.47 ರಷ್ಟು ವ್ಯಾಪ್ತಿಯಾಗುತ್ತದೆ. 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಓದುತ್ತಿರುವ 
1010229 ಮಕ್ಕಳು ಈ ಕಾರ್ಯಕ್ರಮದ ಉಪಯೋಗ 
ಪಡೆದಿದ್ದಾರೆ. 
ಸಮಗ್ರ ಶಿಕ್ಷಣ ಯೋಜನೆಯಡಿ ರಾಜ್ಯದಲ್ಲಿನ ಆಯ್ದ 100 
ಪ್ರೌಢ ಶಾಲೆಗಳಲ್ಲಿ 9 ರಿಂದ 12 ನೇ ತರಗತಿಯಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಆಸಕ್ತ ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣ 
ನೀಡಲಾಗುತ್ತಿದ್ದು, ಇದರಲ್ಲಿ ಮಾಹಿತಿ ತಂತ್ರಜ್ಞಾನ ಸೆಕ್ಟರ್‌ನ 75 
ಶಾಲೆಗಳಲ್ಲಿ 4334 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 
(ಶಾಲಾವಾರು ಪಟ್ಟಿಯನ್ನು ಅನುಬಂಧ-02 ರಲ್ಲಿ ಒದಗಿಸಿದೆ) 
2018-19ನೇ ಸಾಲಿನಲ್ಲಿ 750 ಸರ್ಕಾರಿ ಪ್ರೌಢಶಾಲೆಗಳಿಗೆ cD 
& ತಂ ಸಾಮಗ್ರಿಗಳನ್ನು ಪೂರೈಸಲಾಗುತ್ತಿದ್ದು, ಇನ್ನುಳಿದ 
2242 ಸರ್ಕಾರಿ ಪೌಢಶಾಲೆಗಳಿಗೆ ಪೂರೈಸಲಾಗುವುದು. 
(ಜಿಲ್ಲಾವಾರು ಮಾಹಿತಿ ಅನುಬಂಧ-03 ರಲ್ಲಿ ಒದಗಿಸಿದೆ) 
ಸರ್ಕಾರಿ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟ ವೃದ್ಧಿಗಾಗಿ ತಂತ್ರಜ್ಞಾನ 
ಬೆಂಬಲಿತ ಕಲಿಕಾ ಕಾರ್ಯಕ್ರಮವನ್ನು TALP 
(Technology Assisted Learning Programme) 
2016-17ನೇ ಸಾಲಿನಿಂದ 05 ವರ್ಷಗಳ ಕಾರ್ಯಕ್ರಮವಾಗಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕಾರ್ಯಕ್ರಮದಡಿಯಲ್ಲಿ 1750 
ಸರ್ಕಾರಿ  ಪೌಢಶಾಲೆಗಳಿಗೆ ಪ್ರತಿ . ಶಾಲೆಗೊಂದರಂತೆ 
ಲ್ಯಾಪ್‌ಟಾಪ್‌ ಮತ್ತು. 1೦D ಪ್ರೊಜೆಕ್ಸರ್‌ಗಳನ್ನು ಪೂರೈಸಿದೆ. 
1000 ಶಾಲೆಗಳಿಗೆ ಕಂಪ್ಯೂಟರ್‌ ಲ್ಯಾಬ್‌ನ್ನು ಸಿದ್ಧಗೊಳಿಸಿದ 
ಹಾಗೂ ಈ ಶಾಲೆಗಳಿಗೆ ಕಂಪ್ಯೂಟರ್‌ ಗಳನ್ನು ಒದಗಿಸುವ 


ಪ್ರಕ್ರಿಯೆ K 
_ ಪ್ರಕ್ರಿಯೆ ಚಾಲನೆಯಲ್ಲಿದೆ. | 


ಪು 


ಗ್ರಾಮೀಣ ಭಾಗದ ಸಾಮಾಜಿಕವಾಗಿ 
ಹಿಂದುಳಿದ ಆರ್ಥಿಕವಾಗಿ ಕಷ್ಟದಲ್ಲಿರುವ 
ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ 
ನೀಡಲು ಯಾವ ಕ್ರಮ ವಹಿಸಲಾಗಿದೆ. 


ಗಾಮೀಣ `` ಭಾಗದ ಸಾಮಾಜಿಕವಾಗಿ ಹಿಂದುಳಿದ, 
ಆರ್ಥಿಕವಾಗಿ ಕಷ್ಟದಲ್ಲಿರುವ ಮಕ್ಕಳಿಗೂ ಉತ್ತಮ ಗುಣಮಟ್ಟದ 
ಶಿಕ್ಷಣ ನೀಡಲು ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ 
ಗುಣಮಟ್ಟ ಅಭಿವೃದ್ಧಿಗೊಳಿಸುವ ಸಂಬಂಧ 
ಪ್ರತಿ ಮಗುವು ಶಾಲೆಯಲ್ಲಿ ಮತ್ತು ಉತ್ತಮ ಕಲಿಕೆಯೊಂದಿಗೆ ಎಂಬ . 


ನೀತಿ 


ಗುರಿಯನ್ನು ಆಧರಿಸಿ ಕೆಳಕಂಡ ಐದು ಗುಣಾತ್ಮಕ, 


ಕಾರ್ಯಕ್ರಮಗಳನ್ನು ಯೋಜಿಸಿದೆ. 


oc 
ವಿ 
ಲ್ಲೇ 
ಈ 


ಳೇ 
ಳೌ 


ಶಿಕ್ಷಣ ಗುಣಮಟ್ಟ ಸುಧಾರಣ ಕಾರ್ಯಕ್ರಮ 
ಗುಣಮಟ್ಟ. ಖಾತ್ರಿಯ ಉಪಕ್ರಮಗಳು 

ತಂತ್ರಜ್ಞಾನ ಆಧಾರಿತ ಕಲಿಕೆ 

ವಿದ್ಯಾರ್ಥಿಗಳಿಗೆ ಪ್ರೋಶ್ಲಾಹಕಗಳು 
ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಕಾರ್ಯಕ್ರಮಗಳು 


ಮೇಲಿನ ಐದು ಕಾರ್ಯಕ್ರಮಗಳ ಅಡಿಯಲ್ಲಿ ಕೆಳಕಂಡ ಶೈಕ್ಷಣಿಕ 
ಗುಣಮಟ್ಟ ಬಲವರ್ಧನ ಕಾರ್ಯಕ್ರಮಗಳನ್ನು ಯೋಜಿಸಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸ 
ಈ 


ky 
Roc 


1 ರಿಂದ 3ನೇ ತರಗತಿಗಳಲ್ಲಿ ಶಿಶುಕೇಂದ್ರಿತ, 
ಸಂತೋಷದಾಯಕ ನಲಿ-ಕಲಿ ಪದ್ದತಿಯನ್ನು 
ಅಳವಡಿಸಲಾಗಿದೆ. ನಲಿ-ಕಲಿ ಬಲವರ್ಧನೆಗಾಗಿ 
ಹೆಲವಾರು ಚುಟವಟಕೆಗಳಾದ ಪಠ್ಯಕ್ರಮ ಪರಿಷ್ಕರಣೆ, 
ಶಿಕ್ಷಕರ . ತರಬೇತಿ, ಕಾರ್ಯಕ್ರಮ ಅನುಷ್ಠಾನ 
ಮೌಲ್ಯಮಾಪನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. 
ಗಣಿತ ಕಲಿಕೆ ಬಲವರ್ಧನೆಗಾಗಿ 4 ಮತ್ತು 5ನೇ 
ತರಗತಿಗಳಿಗೆ ಗಣಿತ ಕಲಿಕಾ ಅಂದೋಲನಾ ಕಾರ್ಯಕ್ರಮ 
ಅನಷ್ಠಾನಗೊಳಿಸಿದ್ದು, ಶಾಲೆಗಳಿಗೆ ಗಣಿತ ಕಿಟ್‌ಗಳನ್ನು 
ವಿತರಿಸಿದೆ. 

ಶಿಕ್ಷಣ ಪ್ರತಿಷ್ಠಾನದ ಸಹ ಭಾಗಿತ್ಸದಲ್ಲಿ ವಿದ್ಯಾರ್ಥಿಗಳ 
ಪ್ರತಿಭೆಯನ್ನು ಗುರುತಿಸಿ ಸಮಾನ ವಯಸ್ಕರ 
ಸಮೂಹದಿಂದ ಕಲಿಕೆ ಹಾಗೂ ವಿವಿಧ ರೀತಿಯ ಪ್ರೇರಿತ 
ಚಟುವಟಿಕೆ ಕಾರ್ಯಕ್ರಮಗಳ ಮೂಲಕ ಕಲಿಕೆಯನ್ನು 
ಉತ್ತಮಗೊಳಿಸುವ ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲಾಗಿದೆ. 

ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಕಲಿಕೆಯನ್ನು 
ಉತ್ತಮಪಡಿಸುವ ಸಲುವಾಗಿ ರಾಜ್ಯದ ಆಯ್ದ ಜಿಲ್ಲೆಗಳಲ್ಲಿ 
ಓದು ಕರ್ನಾಟಕ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. 
ಅರ್ಥ ಗಹಿಕೆಯೊಂದಿಗೆ ಓದು, ಬರಹ ಹಾಗೂ ಗಣಿತ 
ಕೌಶಲಗಳ ಬೆಳವಣಿಗೆಗಾಗಿ ಶಾಲಾ, ಕ್ಷಸ್ಪರ್‌, ಬ್ಲಾಕ್‌, 
ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ 
ತಂಡಗಳನ್ನು ರಚಿಸಲಾಗಿದೆ. 

ವಿದ್ಯಾರ್ಥಿಗಳಲ್ಲಿ ಓದು, ಬರಹ ಹಾಗೂ ಗಣಿತದ 
ಮೂಲಭೂತ ಕೌಶಲಗಳ ಅಭಿವೃದ್ಧಿಗಾಗಿ ತರಗತಿಗಳಲ್ಲಿ 
ಅಗತ್ಯ ಚಟುವಟಿಕೆಗಳು, ಫ್ಲಾನೆಲ್‌ ಬೋರ್ಡ್‌, ವಾಚನಾ 
ಮೂಲೆಗಳ ಸ್ಥಾಪನೆ, ಅಕ್ಷರ ಚಪ್ಪರ ಇತ್ಯಾದಿ 
ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ' 
"ಗುರುಚೇತನ' ಕಾರ್ಯಕ್ರಮದಡಿಯಲ್ಲಿ ಶಿಕ್ಷಕರ ಅಗತ್ಯತೆಗೆ 
ಅನುಗುಣವಾಗಿ ಮಾಡ್ಯೂಲ್‌ಗಳನ್ನು ಸಿದ್ದಪಡಿಸಿ, ಶಿಕ್ಷಕರ 
ಅಗತ್ಯತೆಗೆ ಅನುಗುಣವಾಗಿ ತರಬೇತಿಯನ್ನು 
ನೀಡಲಾಗುತ್ತಿದೆ. - 


ಈ 


ಈ 


< 


, 
Rcd 


ನೀ 
ಳೊ 


ತಂತ್ರಜ್ಞಾನ ಆಧಾರಿತ ಬೋಧನಾ ಕಲಿಕಾ ಕಾರ್ಯಕ್ರಮ | 
(ಟೆ.ಎ.ಎಲ್‌.ಪಿ)  ದಡಿಯಲ್ಲಿ ಶಿಕ್ಷಕರಿಗೆ ತರಗತಿ 
ಬೋಧನೆಯಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ 
ತರಬೇತಿ ನೀಡಲಾಗಿದೆ. 
ಪ್ರಾದೇಶಿಕ ಆಂಗ್ಲ ಭಾಷಾ ತರಬೇತಿ ಸಂಸ್ಥೆ 
(ಆರ್‌.ಐ.ಇ) ಬೆಂಗಳೂರು ವತಿಯಿಂದ ಶಿಕ್ಷಕರಿಗ 
ಆಂಗ್ಲ ಭಾಷೆ ಬೋಧನಾ ತರಬೇತಿ ನೀಡಲಾಗಿದೆ. 
ಗ್ರಾಮಾಂತರ ಪ್ರದೇಶಗಳಲ್ಲಿ 74 
ಆದರ್ಶವಿದ್ಯಾಲಯಗಳ ಸ್ಥಾಪನೆ ಮೂಲಕ ಗ್ರಾಮೀಣ 
ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವ 
ಅವಕಾಶ ಕಲ್ಪಿಸಲಾಗಿದೆ. 
ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಭಾಷಾ ಬೋಧನೆಯನ್ನು 
ಬಲವರ್ಧನೆಗೂಳಿಸಲು ಶಿಕ್ಷಕರ ಸಾಮರ್ಥ್ಯ ಅಭಿವ್ನ ಸದ್ದಿಗೆ 
ಬಿಟ್ರಿಷ್‌ ಕೌನ್ಸಿಲ್‌ ಸಂಸ್ಥೆಯೊಂದಿಗೆ ಎಂ.ಒ.ಯು. 
ಮಾಡಿಕೂಳ್ಳಲಾಗಿದೆ. 
ಪ್ರಸ್ತುತ ಸಾಲಿನಲ್ಲಿ 3389 ಪದವೀಧರ ಪ್ರಾಥಮಿಕ 
ಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು 
ಇದರಲ್ಲಿ 1715 ಆಂಗ್ಲ ಭಾಷಾ ಶಿಕ್ಷಕರಿರುತ್ತಾರೆ. 
ಕಲಿಕಾ ಸಾಧನೆಗಳ ನಿರ್ವಹಣೆಗಾಗಿ ಮಾಹಿತಿ 
ತಂತ್ರಾಂಶ ಆಧಾರಿತ ವಿದ್ಯಾರ್ಥಿಗಳ ಸಾಧನೆಯನ್ನು 
ಜಾಡು ಹಿಡಿಯುವ (ಎಸ್‌ ಐ.ಟಿ.ಎಸ್‌) ವ್ಯವಸ್ಥೆ 
ಮೂಲಕ 1 ರಿಂದ 12ನೇ ತರಗತಿಯ ಎಲ್ಲ 
ದ್ಯಾರ್ಥಿಗಳ ಮಾಹಿತಿಯನ್ನು ತಂತ್ರಾಂಶದಲ್ಲಿ 
ಗೆ ಹಾಗೂ 86 “ಕ ವಿದ್ಯಾರ್ಥಿಗಳ 
ಆಧಾರ್‌ ನೋಂದಣಿ ಪೂರ್ಣಗೊಂಡಿರುತ್ತದೆ. 
1 ರಿಂದ 8ನೇ ತರಗತಿ ಅನುಗುಣವಾಗಿ ಕಲಿಕಾ 
ಫಲಿತಗಳು ಸಿದ್ದಪಡಿಸಿದ್ದು, ವಿದ್ಧಾ ರ್ಧಿಗಳಿಗೆ, 
ಪೋಷಕರಿಗೆ ಹಾಗೂ ಶಾಲೆಗಳಿಗೆ ಈ ಮಾಹಿತಿಯನ್ನು 
ತಲುಪಿಸಲಾಗಿದೆ. 
4 ರಿಂದ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 
36 ಲಕ್ಷ ವಿದ್ಯಾರ್ಥಿಗಳಿಗೆ “ಗಣತಿ ಆಧಾರಿತ ಕಲಿಕಾ 
ಗುಣಮಟ್ಟ ಸಮೀಕ್ಷೆ ನಡೆಸಲಾಗಿದೆ. ಸಮಿಕ್ಷೆ 
ಫಲಿತಾಂಶವನ್ನು ಆಧರಿಸಿ, ಕಲಿಕೆಯಲ್ಲಿ ಹಿಂದುಳಿದ 
ಮಕ್ಕಳನ್ನು ರುತಿಸಿ ಪರಿಹಾರ ಬೋಧನಾ 
ಕಾರ್ಯಕ್ರಮದ ಮೂಲಕೆ ವಿಶೇಷ ಕಲಿಕಾ ಅಭಿವೃದ್ಧಿ 
ಯೋಜನೆಯನ್ನು ರಾಜ್ಯದ ' ಎಲ್ಲಾ ಸರ್ಕಾರಿ 
ಪ ಪ್ರೌಢಶಾಲೆಗಳಲ್ಲಿ" ಜಾರಿಗೊಳಿಸಿದೆ. 


ಪ್ರಸ್ತುತ ಸಾಲಿನಲ್ಲಿ 4 ರಿಂದ ೫ ತರಗತಿಯಲ್ಲಿ 
ವ್ಯಾಸಂಗ ಮಾಡುತ್ತಿರುವ 36 ಲಕ್ಷ ವಿದ್ಯಾರ್ಥಿಗಳಿಗೆ 
ಗಣತಿ ಆಧಾರಿತ ಕಲಿಕಾ ಗುಣಮಟ್ಟ ಸಮೀಕ್ಷೆ 
ನಡೆಸಲಾಗಿದೆ. 


ಎನ್‌ ಸಪಅರ್‌ ಟಿ ಮೂಲಕ 3,5,8 ಮತ್ತು 10ನೇ 
ತರಗತಿ ಬ್ಯಾರ್ಥಿಗಳಿಗೆ ನಡೆಸಲಾದ ಕಲಿಕಾ 
ಗುಣಮಟ್ಟ ಸಯ ರಾಜ್ಯದ ಸಾಧನೆ ರಾಷ್ಟ್ರೀಯ 
ಮಟ್ಟಕ್ಕಿಂತ ಉತ್ತಮವಾಗಿರುತ್ತದೆ. 


ಜೌ 4 ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ 
ಸಾಧನಾ ಸಮೀಕ್ಷೆ ಮೂಲಕ 36 ಲಕ್ಷ ವಿದ್ಯಾರ್ಥಿಗಳ 
ಕಲಿಕಾ ಗುಣಮಟ್ಟವನ್ನು ಪರೀಕ್ಷಿಸಿದ್ದು, ಇದರ 
ಫಲಿತಾಂಶದ ಆಧಾರದ ಮೇಲೆ ಪರಿಹಾರ ಬೋಧನಾ |: 
ಕಾರ್ಯಕ್ರಮವನ್ನು ನಡೆಸಲಾಗುವುದು. a 

 ವಿಶ್ಥಾಸಕಿರಣ ಕಾರ್ಯಕ್ರಮದ ಮೂಲಕ ಕಲಿಕೆಯಲ್ಲಿ 
ಹಿಂದುಳಿದ ಮಕ್ಕಳಿಗೆ ಮಧ್ಯಂತರ ರಜೆ ಅವಧಿ "ಮತ್ತು 
ನಂತರದ ಶನಿವಾರಗಳ ಅಪರಾಹ್ನದ ಅವಧಿಯಲ್ಲಿ 
ಒಟ್ಟು 25 ದಿನಗಳು ವಿಶೇಷ ಪರಿಹಾರ ಬೋಧನಾ 
ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. 

* ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು 
ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚೆವಾಲಯ 
(ಎಂ.ಹೆಚ್‌.ಆರ್‌.ಡಿ) ಭಾರತ ಸರ್ಕಾರವು, ರಾಷ್ಟ್ರೀಯ 
ಕೌಶಲ್ಯ ಅರ್ಹತಾ ಚೌಕಟ್ಟು (NSQF) nou ನೂತನ 
ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು, ಸಾಮಾನ್ಯ 
ಶಿಕ್ಷಣದಲ್ಲಿ ವೃತ್ತಿ ಶಿಕ್ಷಣದ ವಿಷಯಗಳನ್ನು 

ದ್ಯಾರ್ಥಿಗಳ ಆಸಕ್ತಿಗನುಗುಣವಾಗಿ ಅಳವಡಿಸಿ, 

ಉದ್ಯೋಗ ನಿರ್ವಹಿಸಲು ಅಗತ್ಯ ಕೌಶಲ್ಯಗಳು ಮತ್ತು 

ಸಾಮರ್ಥ್ಯ ೯ಗಳ ಬಗ್ಗೆ ತರಬೇತಿಯನ್ನು 9 ರಿಂದ 

12ನೇ p ವಿದ್ಯಾರ್ಥಿಗಳಿಗೆ" ರಾಜ್ಯದ 150 

ಶಾಲೆಗಳಲ್ಲಿ 11208 ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. 
ಳೌ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಸಾಮಗ್ರಿಗಳು, 
ಸ್ಲ್ಫೋರ್ಟ್‌ ಸಾಮಗ್ರಿ ಹಾಗೂ ತರಗತಿ ಪ್ರಕ್ರಿಯ 
ನಿರ್ವಪೆಣೆಗಾಗಿ ವಾರ್ಷಿಕ ರೂ. 50,000/- ಶಾಲಾ 
ಅನುದಾನ ನೀಡಲಾಗುತ್ತಿದೆ. 

5 ಕಿಮೀ. ವ್ಯಾಪ್ತಿಯಲ್ಲಿ ಪ್ರೌಢಶಾಲೆ ಲಭ್ಯತೆಯಿಲ್ಲದ 

ಪ್ರದೇಶಗಳಲ್ಲಿ 6ನೇ ತರಗತಿ ಹೊಂದಿರುವ” ಹಿರಿಯ" 

ಪ್ರಾಥಮಿಕ 'ಪಾಲೆಗಳನ್ನು 9 ಹಾಗೂ 10 ತರಗತಿಗಳಿಗೆ 
ಉನ್ನತೀಕರಿಸಲಾಗಿದೆ. 

* ಪ್ರೌಢಶಾಲಾ" ಶಿಕ್ಷಕರಿಗೆ ವಿಷಯಾದಾರಿತ 
ತರಬೇತಿಗಳನ್ನು ನೀಡುವ ಕಾರ್ಯಕ್ರಮ ಜಾರಿಯಲ್ಲಿದೆ. 

ಳೊ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಿಸಲು 
ಪ್ರೋತ್ಲಾಹದಾಯಕ ಉಪಕ್ರಮಗಳಾದ ಉಚಿತ 
ಪಠ್ಯಪುಸ್ತಕ, ಎರಡು ಜೊತೆ ಸಮವಸ್ತ್ರ, ಬೈಸಿಕಲ್‌, ಕ್ಷಿ ಕೀರ 

ಭಾಗ್ಯ, ಮಧ್ಯಾಹ್ನ ಉಪಹಾರ ಯೊಜನೆ, ಶೂ, ಸಾಕ್ಸ್‌ 
ಮತ್ತು ಬ್ಯಾಗ್‌ ಇತ್ಯಾದಿಗಳನ್ನು ವಿತರಿಸಲಾಗುತ್ತಿದೆ. 

ಕೇ ಗುಣಾತ್ಸಕೆ ಶಕ್ಷಣ ಮ ಡಿ.ಎಸ್‌.ಇ.ಆರ್‌.ಟಿ 
ವತಿಯಿಂದ ಕೈಗೊಂಡಿರುವ ಕಾರ್ಯಕ್ರಮಗಳ ಕುರಿತು. 

(ಅನುಬಂಧ-04 ರಲ್ಲಿ ಒದಗಿಸಿದೆ) 


ಳೇ 


್‌ಃ 
ಜಿ 


ಎದುರಿಸಲು ಸನ್ನಃ ರಾಗುವಂತೆ 
ಪಠ್ಯಕ್ರಮದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ 
"ಆಂಗ್ಲ' ಭಾಷೆ ಹಾಗೂ ಕಂಪ್ಯೂಟರ್‌ 
ಕಲಿಕಾ ತರಬೇತಿ ಸೇರಿಸಲಾಗಿದೆಯೇ? 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಕ] ಗ್ರಾಮೀಣ'ಮಕ್ಕಳಗಾ ಜಾಗ SS ಕಲಿಕೆಯ ಬನ್ನೆ "ಈ ಇಪಪ್ರ್‌ಹಳ್ಳ] 


ಉತ್ತರಿಸಲಾಗಿದೆ. 


ಆಂಗ್ಲಭಾಷೆ ತರಬೇತಿ ನೀಡುವ ಬಗ್ಗೆ ಸರ್ಕಾರಿ ಶಾಲೆಗಳಲ್ಲಿ 
1ನೇ ತರಗತಿಯಿಂದಲೇ ಇಂಗ್ಲಿಷ್‌ ಭಾಷೆ ಕಲಿಸಲು 
ತೀರ್ಮಾನಿಸಲಾಗಿದೆ. 2018-19ನೇ ಸಾಲಿನಲ್ಲಿ 
ಐಸ್‌.ಎಸ್‌.ಎ. ವತಿಯಿಂದ ರಾಜ್ಯದಲ್ಲಿನ 204 ಸಂಪನ್ಮೂಲ 
ಶಿಕ್ಷಕರು ಹಾಗೂ 1710 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಂಗ್ಲಿಷ್‌ 
ಭಾಷಾ ಕೌಶಲವನ್ನು ಅಭಿವೃದ್ಧಿಪಡಿಸಲು ಹಾಗೂ 


ತಂತ್ರಜ್ಞಾನದ ನೆರವಿನಿಂದ ಸಂವಹನ ಕಕಲ'ಹೆಷ್ಸ್‌ಲು 30 
ದಿನಗಳ ದೀರ್ಪಕಾಲದ ಇಂಗ್ಲಿಷ್‌ ಭಾಷಾ ಸಬಲೀಕರಣ 
ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ 
ರೂ.2.55 ಹೋಟಿಗಳ ಅನುದಾನ ಒದಗಿಸಲಾಗಿದೆ. ಇದಲ್ಲದೆ 
ಆರ್‌.ಐ.ಇ ಬೆಂಗಳೂರು ಸಹಯೋಗದೊಂದಿಗೆ ಆಂಗ್ಲ 
ಭಾಷಾ ಭೋಧನೆಯ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದೆ. 
ಈ ಸಾಲಿನಲ್ಲಿ ಇಲ್ಲಿಯವರೆಗೆ 1461 ಶಿಕ್ಷಕರಿಗೆ ತರಬೇತಿ 
ಪೂರ್ಣಗೊಳಿಸಲಾಗಿದೆ. , 


(ವಿವರಗಳನ್ನು ಅನುಬಂಧ-05 ರಲ್ಲಿ ಒದಗಿಸಿದೆ) 


2019-20ನೇ ಸಾಲಿನಿಂದ 1000 ಶಾಲೆಗಳಲ್ಲಿ 1ನೇ 
ತರಗತಿಯಿಂದ ಇಂಗ್ಲಿಷ್‌ ಮಾಧ್ಯಮದಲ್ಲಿ ಬೋಧನೆ 
ಪ್ರಾರಂಭಿಸಲು ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. 


ಖಾನ್‌ ಅಕಾಡೆಮಿ: 

ಖಾನ್‌ ಅಕಾಡೆಮಿ ಸ ಸಹಭಾಗಿತ್ವದೊಂದಿಗೆ ಕನ್ನಡದಲ್ಲಿ ಗಣಿತ 
ಮತ್ತು ವಿಜ್ಞಾನ ವಿಷಯಗಳ ಸಂಪನ್ಮೂಲಗಳ ಪುನರ್ರಚನೆ 
ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳ ಬಳಕೆಗೆ ಸಮಾನ 
ಅವಕಾಶ “ಲಸ ಶಿಕ್ಷಕರು "ಹಾಗೂ ವಿದ್ಯಾರ್ಥಿಗಳಿಗೆ 
ಕನ್ನಡದಲ್ಲಿ "ಲಭ್ಯವಾಗುವಂತೆ ವೀಡಿಯೋಗಳು, ಅಭ್ಯಾಸ 
ಪುರವಣಿಗಳು, ಪೇಖನಗಳು ಮತ್ತು ಐಸಿಟಿ ಸಾಧನಗಳನ್ನು 
(ಟೂಲ್‌) ಒಳಗೊಂಡ ಶೈಕ್ಷಣಿಕ ಇ-ಸಂಪನ್ನೂಲಗಳನ್ನು 
ರಚಿಸಲು ಕರ್ನಾಟಕ ಸರ್ಕಾರವು ಖಾನ್‌ ಅಕಾಡೆಮಿ 
ಇಂಡಿಯಾದೊಂದಿಗೆ ದಿನಾಂಕ 13.09.2017 ರಂದು ಕರಾರು 
ಒಪ್ಪಂದ ಏರ್ಪಟ್ಟಿದೆ. 


ಸದರಿ ಸಹಭಾಗಿತ್ವದಲ್ಲಿ, ಖಾನ್‌ ಅಕಾಡೆಮಿ 
ಇಂಡಿಯಾದಲ್ಲಿ ಈಗಾಗಲೇ ಲಭ್ಯವಿರುವ ' ಹಾಗೂ 

ಪ್ರಪಂಚದಾದ್ಯಂತ ಸಾವಿರಾರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು 
ಬಳಸುತ್ತಿರುವ 5ನೇ ತರಗತಿಯಿಂದ 10ನೇ ತರಗತಿಯ ಗಣಿತ 
ಮತ್ತು ವಿಜ್ಞಾನ ವಿಷಯಗಳ 5,5004 ವೀಡಿಯೋಗಳು 
ಮತ್ತು 20,000+ ಅಭ್ಯಾಸ ಪುರವಣಿಗಳನ್ನು ಒಳಗೊಂಡ 
ಶೈಕ್ಷಣಿಕ ಇ-ಸಂಪನ್ಮೂಲಗಳನ್ನು ಕನ್ನಡದಲ್ಲಿ “ಚೆಸಿ ಮತ್ತು 
ರಾಜ್ಯ ಪಠ್ಯಕ್ರಮಕ್ಕೆ ಮ್ಯೌಪಿಂಗ್‌ ಮಾಡುವ ಕಾರ್ಯವನ್ನು 
ರಾಜ್ಯ ಶೈಕ್ಷಣಿಕ ಸಂಶೋದನೆ ಮತ್ತು ತರಬೇತಿ ಇಲಾಖೆಯು 
(@. ವಿಸ್‌ .ಇ.ಆರ್‌.ಟಿ, ಕರ್ನಾಟಕ) ನಿರ್ವಹಿಸುತ್ತಿದೆ. 

ಖಾನ್‌ ಅಕಾಡೆಮಿ ಕನ್ನಡ ಎಂಬ yಂಟtಟbe ಚಾನಲ್‌ 
ಪ್ರಾರಂಭಿಸಲಾಗಿದ್ದು ಪ್ರಸ್ತುತ 10ನೇ ತರಗತಿಯ ಗಣಿತ 
ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್‌ಲೋಡ್‌ 
ಮಾಡಲಾಗಿದೆ. ಪ್ರತಿ ವಿಡಿಯೋಗೂ " ಸಂಬಂಧಿಸಿದ 
ಅಭ್ಯಾಸಗಳನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಪ್ರತ್ಯೇಕ 
ವಬ್‌ಸ್ಯಟ್‌ನಲ್ಲಿ ಈ" ವಏಡಿಯೋ ಮತ್ತು ಅಭ್ಯಾಸ ಸಗಳು 

ದ್ಯಾರ್ಥಿಗಳೆ ಬಳಕೆಗೆ ತರಲಾಗುವುದು. ಜನವರಿ 2019ರಲ್ಲಿ 
Fe, ವೆಬ್‌ಸೈಟನ್ನು ಪ್ರಾರಂಭಿಸಲಾಗುವುದು. 

ಖಾನ್‌ ಅಕಾಡೆಮಿ ಕನ್ನಡ ಸಂಪನ್ಮೂಲವನ್ನು ರಾಜ್ಯದ 
K ರಿಂದ 10 ತರಗತಿಯ ಕನ್ನಡ ಮಾಧ್ಯಮದ 547 ಲಕ್ಷ 

'ಬ್ಯಾರ್ಥಿಗಳು ಹಾಗೂ ಸುಮಾರು ಒಂದು ಲಕ್ಷ ಶಿಕ್ಷಕರು 
ಮ ಈ ಸಂಪನ್ಮೂಲಗಳನ್ನು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ 
ಬಳುಸೊಳ್ಳಾರ ಶಿಕ್ಷಕರು ತರೆಗತಿ” ಅಗತ್ಯತೆ ಹಾಗೂ 

ದ್ಯಾರ್ಥಿಗಳ “ಕಲಿಕಾ ಮಟ್ಟಕ್ಕೆ ತಕ್ಕಂತೆ ಸಂಪನ್ನೂಲಗಳನ್ನು 


pa 


| ಪೈಯಕ್ಷಕ ಡ್ಯಾಶ್‌ ಬೋರ್ಡ್‌, ಅನಾಲಿಟಕ್ಸ್‌ ಮತ್ತು "ಶೈಕ್ಷಣಿಕ 
ಬಸಿಟಿ ಸಾಧನಗಳನ್ನು ಬಳಸಿಕೊಳ್ಳಬಹುದಾಗಿದೆ. | 
Student Content 

MHRD initiative ಆದ ದೀಕ್ಷ ಪೋರ್ಟಲ್‌ನಲ್ಲಿ 
ಇಲ್ಲಿಯವರೆಗೆ 04 ರಿಂದ 10ನೇ ತರಗತಿವರೆಗೆ 
ವಿಷಯಾವಾರು 765 ಸಂಪನ್ಮೂಲಗಳನ್ನು ಅಪ್‌ಲೋಡ್‌ |: 
ಮಾಡಲಾಗಿದೆ. ಇದನ್ನು ಶಿಕ್ಷಕರು ಹಾಗೂ ಮಕ್ಕಳು ದೀಕ್ಷ |. 
ಪೋರ್ಟ್‌ಲ್‌ ಮೂಲಕ ಡೌನ್‌ಲೋಡ್‌ ಮಾಡಿ 
ಬಳಸಬಹುದಾಗಿದೆ. 

DsERT ವೆಬ್‌ಸೈಟ್‌ನಲ್ಲಿ ಕಲಿಕಾ ಸಾಮಗ್ರಿಗಳ ಪುಟದಲ್ಲಿ 
503 ಎಡುಸ್ಕಾಟ್‌ ವಿಡಿಯೊಗಳು (04 ರಿಂದ 8ನೇ 
ತರಗತಿವರೆಗೆ) ಅಮೃಶ ಓಲ್ಯಾಬ್ಸ್‌ ವಿಜ್ಞಾನ ಪ್ರಯೋಗಗಳು 
| ಬಳಕೆಗೆ ಲಭ್ಯ: ಏರುತ್ತದೆ. 


ಇಡಿ 290 ಮಾಹಿತಿ 2018 


(ಹೆಚ್‌.ಡಿ.ಕುಮಾರಸ್ವಾಮಿ) 
ಮುಖ್ಯಮಂತ್ರಿ 


ಅನುಬಘ- | oe ky 


Name of the District Adarsha Vidyalaya Up Gradation Strengthening 


7 


ಟು 
ಘಿ 


pur 
[EY 
) 

Nm | 


EWE 
4 [RAMANAGAR 3 


JRAMANAGAR | 

5 
OT TN 
[ciraaDURGA | 


7 


Ou] 
CHITRADURGA f 5 
SHIMOGA ST RSS 
TUMKUR 42 
MADHUGIRI 
11 [MYSORE 
12 [MANDYA 
13 [|CHAMARAJ NAGAR 
14 [KoDAGu 
15 [HASSAN 
16 [CHIKKAMAGALUR 
17 uur 
18 [DAKSHINA KANNADA 
19 [BELGAUM 
20 [cHikKob 
21 |BAGALKOT 
22 [BUAPUR 
23 [DHARWAD 
24 
25 
26 
27 
28 
29 
30 


[EY 
Hl 


10 


[ee 
[0 

~ 

[o] 


22 
21 


wk 
Rs 


[aN 
[es] 
Ww 


2 


7 
<0 
m | 
210 
& 

My WwW 


pur 
[AN 
Ww 
My 


UTTAR KANNADA 
GULBARGA 


pe 
ww 


pm 
Ww 


7] 
(] 
Hl 


= 
5|ಕ 
Os 
21% 
po] 
ಹ 
I! 


1 
BR CNSR RE ESSN I ES RR RE 


District Name 


| 


ಅಸುಟೂಧ; 3 Lee! @) 


ಬಟಿಪ್ರಸ್ಕೂಲ್ಸ್‌ ಕಾರ್ಯಕ್ರಮದಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸ್ಯ ಕಂಜ್ಯೂಟರ್‌ ಮತ್ತು ಪೂರಕ ಸಾಮಗ್ರಿಗಳ ವಿವರ 


Schools 


T FouiNost | 


, 2005-3 ಸಾರಿನ Fa 


Laptops Leo | 
Projector 


1 | Bagalekote 


2 | Bangalore Ruri Ki 
3 | Bangalore North 
ಸನ 


1 Bangatoré Urban. 


| | Belagavi 28 46 
6 | Betary: 194 20 
[ 72 | Bier: 165 ba 


Chikkaballapura. 


Chaniirajsi nagar, —— . 


J Chikkamagatuir 


fl Chikkudt 


3 | Dekshind Kannada 
:Bavanagére. 


ಅನುಬಂನೆ-೧ 4. ( 


€-  LISTOF SCHOOLS IMPLEMENTING IT/ITEs SECTOR APPROVED DURING 2014-15 
ಇ 


bi | Bok | UDISE. cod: 
Ragulkot 


GOVT'GIRLS HS & JR.COLG JAMKHANDI 

[3 hess odd [as roam a TT 
| 4 [Bonstors Norh | North 2 GPUC for girls. Malleshwaram, 13th Cross, Bangalore. 500 003 
| 6 [Bangalore Noh [Non 4] (GPUC Jakkur. Bngalore - 
[3 Pines — [sais [EIe1S Doom 
[egies [ode ng 
[10 [Bangsior Ru [ovat —] GPUC Vijayapure. Deveralli Taluk, Bangaldre- 562 135 29210317033 

29300300030 


| wt [sangsior Souk | Krishneraja Puram [GOVT, PU COLLEGE KRISHNARAIA PURAM GANGALORE | 
ees es [cms ui sr 
| 


| 14 [Baigsiors Sou fois GOVT. PU COLLEGE KADUGODI. BANGALORE 

EST CE EET Tl 
AN TN TT 
[17 [seigun Chicos [Geos GOVT, EX-MUNICIPAL PU COLLEGE GOKAK BELGAUM DH 
[eon Jo 
Br on Nimes os 


[20 [or [oa GPUC for boys. Bidar-585 401 "29050413981 
29050100132 


29031400949 
29030324907 


29270520130 


| 27 [cvidabaiopes — [Sidogaa GPUC Shidigharta, Chickkaballapura 
| 28 [Chiisaibatapura (GPUC Gils Clinamani, Chickkaballapuce 
[2 [ne 
[3 Cp on Se ri TE 

7 


| 37 [Devers [aia | Govt. DRM PU college JC extn, Horihara, Davengere. $77 601 
[ns Ts ins i cnn 
| 39 [Dharead [Kone | GOVT. PU COLLEGE KAMADOLLI, DHARWAD DIST. F815 
CN GOVT COMP JUN COL NARAGUND 


(GPUC for Girls, oppt SP Office, Gulbarga: 585 105 29040534302 
Hassan GOVT. PU COLLEGE FOR BOYS ARKALGUDU HASSAN DT 273105 29230228324 
ಕ (GGIC HIOLENARASIPURA. 29230612135 


Nam of the schoo} 


2902021120: 
2902090820: 
29280700198 
29280500744 
29280500431 
29280718309 
292802031 17 
29210224858 
29210422033 


GOVT. PU COLLEGE FOR GIRLS BAGALKOT 


೧ 


IGPUC Simgeri. Chickmangaore - 577 139 


2920019. 
2 7% 
2911010970 
2925021860 


AS A Haveri- 581 106 
್ಲ GOV JUNIOR COLLEGE PONNAMPET | 2925030471. 
S BANGARPET KOLAR DT 503713 | 2919025795 
GPUC for giris Koppal, Koppal. 583 251 29070318005 


| 52 | Koppai Koppal Govt JR. BOYS'COLLEGE KOPPAL ಸಾಜ 
fe 29220711503 
29260706707. 


29260928709. 


GPUC for Girls Channapatna, Ranianagara | 
ee oir 
Bhadravati (GGPUC NEW TOWN BHADRAVATHI 


29150737804 
ss [inte rg 29180803410 
| 66 | Tumkur Madhugiri Korgtagere 


— 
oes — 
8 ep [ri GOVT. PU COLLEGE -KUNDAPURA UDUPI DT 57050 
ER cosa PBS on re 
or cai So 
ss Sm 
GPUC Mundgod, Uttara Kannada. 581 349 

[29330712338 | 


rater Sap GOVT. PU COLLEGE SHAHAPUR YADGIR DT 383253 29330712338 
Yadgir vader covrin COLLEGE YADAGIR 29331026207 


Tiplur tq. Tumkur Dist - 572224 
GOVT. PU COLLEGE KORATAGERE 


ಔಟ, 


ಅನುಬಂದ. ಅಜೆ - (ಈ Ld ty 


' ಅಾಜ್ಯು ತಿಕದ. ನಂಕೊಂಧಿನೆ ಮಮ್ರು ಅದವ ಇದಾನೆ 
. . DEPARTMENT OF STATE EDUCATION RESEARCH AND TRAINING ಸಜಜ 


, ಕಸದ: NO 4.100 ET RING ROAD, BANASHANKARI 3 STAGE FAX'NO.26422372 
BsERT. BANGALORE $60 085 
- '  EMAIL:doidset@ewil com.. bituldsert.kos.nic. in 


ಗುಣಮಟ್ಟದ ಶಿಕ್ಷಣಕ್ಕಾಗಿ ಡಿ.ಎಸ್‌.ಇ.ಆರ್‌.ಟಿ ಕೈಗೊಂಡಿರುವ ಕಾರ್ಯಕಮಗಳು 


ಪ್ರತಿಯೊಂದು ಮಗುವು "ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಡಿ.ಎಸ್‌:ಇಆರ್‌.ಟಿಯಿಂದ ನಡೆಸಿದ ಕಾರ್ಯಕ್ರಮಗಳು ಹಾಗು 
ತರಟೀತಿಗಳ' ವಿವರ: 
"ತಂತ್ರಜ್ಞಾನ ಅಧಾರಿತ ಕಲಿಕಾ ಕಾರ್ಯಕ್ರಮ (ಟ.ಎ.ಎಲ್‌.ಪಿ):; ಹಲವು ಸ್ಥತಂತ್ರ ಯೋಜನೆಗಳ. ಬದಲಾಗಿ ಎಲ್ಲಾ ಸರ್ಕುರಿ ಪ್ರೌಢಶಾಲೆ 
ಹಾಗೂ" ಸರ್ಕಾರಿ: “ಪದವಿ -ಪೂರ್ಪ್ಷ ಕಾಲೇಜುಗಳನ್ನೊಳಗೊರಿಡ 'ಸಮಗ್ರನಾದ ತಂತ್ರಜ್ಞಾನ ಆಧಾರಿತ. ಕಲಿಕಾ ಯೋಜನೆ 
'ಅನುಷ್ಠಾನಗೂಳಿಸಿದೆ; ಇದರಡಿಯಲ್ಲಿ _ 

() ಶಿಕ್ಷಕರ ಸಬಲೀಕರಣ: ತರಬೇತಿ ನಡೆಸಿದ್ದು ಸಿ-ಕಂಟೆಂಟ್‌' ತಯಾರಿಕೆ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಶಾಲೆಗಳಿಗೆ ತಲುಪಿಸಿದೆ. 
4) ಟೆರಶಿಕಣ ಕಾರ್ಯಕ್ರಮ. : ರಾಜ್ಯದೆ. 18 ಜಿಲ್ಲೆಗಳ: 300. ಪ್ರಾಥಮಿಕ, 'ಮತ್ತು 700 ಪ್ರೌಢ ಶಾಲೆಗಳಲ್ಲಿ: ಇ.ಐ.ಎಂ.ಬಿ 
ಸಹಯೋಗದೊಂದಿಗೆ ದ್ವಿಮುಖ ಆಡಿಯೋ ಮತ್ತು ವೀಡೀಯೋ ಸಂವಹನೆವಿರುವ ಟಿಲಿ ಶಿಕ್ಷಣ, ಕಾರ್ಯಕ್ರಮವನ್ನು ಪ್ರಸಾರ 
: .: ಮಾಡಲಾಗುತ್ತಿದೆ. " . . 

ಸಿಸಣ್ನ. ಪದ್ಧತಿ, . ಅಳವಡಿಕೆ : ರಾಜ್ಯದ ಎಲ್ಲ ಶಾಲೆಗಳಲ್ಲಿ 1 ರಿಂದ 10 ನೇ ತರಗತಿಯವರಿಗೆ ನಿರಂತರ- ಹಾಗೂ ವ್ಯಾಪಕ 


frets 
[oY 


SO _ ಮಿಲಿಯಾ 


» -Bೈಮಾಪನ (CCE-Continuous & Comprehensive Evaluation) ಅನುಷ್ಠಾನಕ್ಕೆ ತರಲಾಗಿದೆ. 
3. ರಾಷ್ಟ್ರೀಯ, ಪ್ರಕಿಭಾನ್ನೇಷಣಾ ಪರೀಕ್ಷೆ (NTSE) : 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿಧ್ಯಾರ್ಥಿಗಳಿಗೆ National 
“Talent Search Examiriation (NTSE) ಹಾಗೂ 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡುಕ್ತಿರುವುವರಿಗೆ National Means- 
” Cum-Merit Scholarship (NMMS) sou’ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. 
4: ಗಣಿತ: ಕಲಿಕಾ: ಅಂದೋಲನ: ಅಕ್ಷರ ಫೌಂಡೇಶನ್‌ ಸಹಯೋಗದೊಂದಿಗೆ" ರಾಜ್ಯದ ಅಡೆ ಜಿಲ್ಲೆಗಳಲ್ಲಿ: ಆಯ್ಕೆಯಾದ -ಸರ್ಕಾರಿ 
"ಪ್ರಾಥಮಿಕ ಶಾಲೆಗಳ 4 ಮತ್ತು 5 ನೇ ತರಗತಿಯ ಮಕ್ಕಳಿಗಾಗಿ "ಗಣಿತ ಕಲಿಕಾ ಆಂದೋಲನ” ವನ್ನು ನಡೆಸಲಾಗುತ್ತಿದೆ. 
5. ಇಂಗ್ಲಿಷ್‌ ಭಾಷಾ ಸಬಲೀಕರಣ ಸನಿವಾಸ. ತರಬೇತಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರೆ, ಇರಗ್ನಷ್‌ ಭಾಷಾ 
ಸಬಲೇಕರಣಕ್ಕಾಗಿ ಇಂಗ್ಲಿಷ್‌ ಭಾಷಾ ಕೌಶಲವನ್ನು ವೃದ್ಧಿಸಲು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ದೀರ್ಫಾವಧಿಯ 230 
ದಿನಗಳ:ಸನಿವಾಸ, ತರಬೇತಿಯನ್ನು ನೀಡಿ: ಶಿಕ್ಷಕಥನ್ನು. ಸಬಲೀಕರಣಗೊಳಿಸಲಾಗುತ್ತಿದೆ. 
- ಪ್ರಥಮ್‌ ಸಂಸ್ಥೆಯ ಸಹಯೋಗಡೊಂದಿಗೆ ಆಯೋಜಿಸಲಾದ “ಓದು ಕರ್ನಾಟಕ” ಕಾರ್ಯಕ್ರಮ: ಸರ್ಕಾರಿ, ಕನ್ನಡ ಮಾಧ್ಯಮ. ಶಾಲೆಗಳ 
ನಾಲ್ಕು ಮತ್ತು ನವನೇ: ತರಗತಿಗಳಲ್ಲಿ ಅಭ್ಯಾಸ, ಮಾಡುತ್ತಿರುವ ವಿದ್ಯಾರ್ಥಿಗಳ ಕನ್ನಡ ಮತ್ತು ಗಣಿತ ಿಷಯಗಳಲ್ಲಿನ' ಕಲಿಕಾ 


ತೆಂ ಸಲ ಿರಾ ಹಾ ಕಯಯ ವು 


-N 


ಮಲ್ಟದನ್ನು ಉತ್ತಮಪಡಿಸಲು ಪ್ರಥಮ್‌" ಸಂಸ್ಥೆಯ ಸಹಯೋಗದೊಂದಿಗೆ “ಓದು ಕರ್ನಟಕ? "ಕಾರ್ಯಕ್ರಮವನ್ನು ರಾಜ್ಯದ 13 

ಜೆಲ್ಲೆಗಳಲ್ಲಿ' ಜಾರಿಗೆ ಕರಲಾಗಿದೆ. 

- ಕಲಿಕಾ. ಫಲಗಳು: ಪ್ರತಿಯೊಂದು ಮಗುವು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಮಕ್ಕಳ ಅವಶ್ಯಕ ಕಲಿಕಾ ಮಟ್ಟವನ್ನು ಗುರುಶಿಸಿ 
ಅವರ ಸಾಧನೆಯನ್ನು ಕಾಲಕಾಲಕ್ಕೆ ಅಳೆದು ಸೂಕ್ಷ, ಮಾರ್ಗದರ್ಶನ" ನೀಡಲು. । ರಿಂದ 8 ನೇ ತರಗತಿಗಳಿಗೆ: ತರಗತಿಪಾಠು ಪ್ರಶ 
ವಿಷಯದಲ್ಲಿ ಮೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮ್ತು ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಕಲೆಕಾ ಫಲಗಳನ್ನು ಸಿದ್ದಪಡಿಸಲಾಗಿದೆ. 

8. “ಗುರುಚೇಶನ": (ತಿಕ್ನಕರ ವೃ್ತಿಷರ" ಅಭಿವೃದ್ಧಿ 'ಶರಬೇತಿ). (1PD): ರಕ್ಷಕರ ತರಬೇತಿಯ ಅಗತ್ಯತೆಗಳನ್ನು ಗುರುತಿಸಿ ಪ್ರತಿ ಶಿಕ್ಷಕರಿಗೆ 

ಅವರ ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಗುಣಾತ್ಮಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವ ದಿಸೆಯಲ್ಲಿ “ಗುರುಚೀತನ” ಎನ್ನುವ 
ಅಗತ್ಯಾಧಾರಿತ ತರಬೇತಿಯನ್ನು । ರಿಂದ 8ನೇ ತರಗತಿ ಬೋಧಿಸುತ್ತಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2017-18 ನೇ ಸಾಲಿನಿಂದ 
ಪ್ರಾರಂಭಿಸಲಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ 71000 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅವರು ಆಯ್ಕೆ ಮಾಡಿದ ತರಬೇತಿಯನ್ನು 
ನೀಡಲಾಗಿದೆ, 


Page 


~ 


(a 


[a 


N 4 ಫು ಭಾ ಫಿ p y K pe AN ್ಣ ಮ 
Huse ರ್‌ ಮಾರಾ WARS 


ea-1 °C 


ಗಿ 18-19 ನೇ -ಸಡರ ವಿಷಯಗಳ ಪಠ್ಯಪುಸ್ತಕಗಳನ್ನು ಅಳವಡಿಸುತ್ತಿದ್ದು ಅದರನ್ವಯ 
ತರಥೇತಿ ನೀಡಲಾಗುವುದು. ೫ 


ಡ. ಚಣಗೆ ಸಂಜ್ಞೆನು : ಬೇಸಿಗೆ ರಣೆಯಲ್ಲಿ 6 ರಿಂದ 7 ನೇ" ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ “ಸ್ಪಲ್ಪ ಕಲಿಕೆ: ಸ್ಪಲ್ಪ ಮೋಜು" 
ಆಧಾರಿತ" ಬೆಚೆಗೆ” ಸಂಭ್ರಮ ಕಲಿಕಾ. ಯೋಜನೆಯನ್ನು ರೂಪಿಸಿ 2017-8 ನೇ "ಸಾಲಿನಿಂದ : ಪ್ರಥಮ್‌. ಸಂಸ್ಥೆಯ ' 

ಸಹಯೋಗದೊಂದ್ಧಿಗೆ ಅನುಷ್ಠಾನಗೊಳಿಸಲಾಗಿದೆ. 

ಯೋಜನಾ ಕಾರ್ಯಕ್ಷಮಃ 


ಳನ್ನು, ಅಂತರ್ಗತಗೊಳಿಸಿ, ಪ್ರಪ್ರಥಮವಾಗಿ, 10 
: ಶಿಕ್ಷಕರು: ಅವರವರ ಕಲೆಗಳನ್ನು ಮತ್ತು 


| k ನಿರ್ದೇಶಕರು, we 
: ಡಿಎಸ್‌;ಟ್ವಅರ್‌ಟ್ಟಿ 
E ಬೆಂಗಳೂರು, 


Page 2 


SESE STRSTR 
45 J doo! 45 67,500 training pro. | 
: RENEE 


Tso] 
Tsoi —— 
MERE me 
A 


_ 
ವ 
pe 
ಣಾ. 
Ma 
3 


SNE CE 

[SS PROCESS 
90 | 480000 | 
| 45 | 


45 48000 | OOo] 


Chau” 


fr) FN 


[a] 


ತೆ! 
©: 

wr 

poll 

Ny 

Ny 

[a] 

ps§ 

ke] 


4,80,000 
ಸಿಂ | 


PN 
uw 


ang pro 


sass] 
co] co: 
[og AO. 
ESA EE; 
1: 

eS 81: 


26 |] 

| 26 [falc 
amass ——— 
23 Thi 

— 


ee 
8 
f= 
c 
8 


ಗ 


[7 
31; 

ಚಿ. 
po 
22/8 
= [=I] 
olo 


1710] 16320000 1461 


ನ 


